


CPMG/ KA/ BG-GPO/13/2003-2005 § ವಿಶ್ವಮಾನವ ವರ್ಷ 











ಯು 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


(© 





ಸಂಪುಟ ೧೩೯ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೯, ೨೦೦೪ ( ಮಾರ್ಗಶಿರ ೧೮, ಶಕ ವರ್ಷ ೧೯೨೪) 


ಸಂಚಿಕೆ ೪೯ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕೃತೋಇ 119 ಕೃಪವ 2004 (ಭಾಗ-1), ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌ 2004 
ವೃಂದ ನಿರ್ವಹಣಾ ಪ್ರಾಧಿಕಾರದ ತೀರ್ಮಾನದನ್ವಯ ಕೃಷಿ ಇಲಾಖೆಯ ಈ ಕೆಳಕಂಡ ಅಪರ ಕೃಷಿ ನಿರ್ದೇಶಕರುಗಳನ್ನು ಅವರ ಹೆಸರಿನ 
ಮುಂದೆ ತೋರಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 






































ಕ್ರ.ಸಂ. ಅಧಿಕಾರಿಯ ಹೆಸರು ಹಾಗೂ ಕಾರ್ಯ ವರ್ಗಾಯಿಸಿ ನೇಮಿಸಿದ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಯುತರು: 

1 ಡಾ: ಎ. ರಾಜಣ್ಣ, ಅಪರ ಕೃಷಿ ನಿರ್ದೇಶಕರು, ಅಪರ ಕೃಷಿ ನಿರ್ದೇಶಕರು, (ಜಾಗೃತ ದಳ) ಜಲಾನಯನ ಅಭಿವೃದ್ಧಿ ಇಲಾಖೆ, 
(ಮಾನವ ಸಂಪನ್ಮೂಲ) ಕೇಂದ್ರ ಕಛೇರಿ, ಬೆಂಗಳೂರು. ಬೆಂಗಳೂರು. ಶ್ರೀ ಡಿ. ರಾಜು ಇವರ ವರ್ಗಾವಣೆಯಿಂದ ತೆರವಾದ 

ಸ್ಥಾನದಲ್ಲಿ. 

2 ಡಿ. ರಾಜು, ಅಪರ ಕೃಷಿ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ, ಹೆಬ್ಬಾಳ, 
(ಜಾಗೃತದಳ) ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆಂಗಳೂರು. ಡಾ: ಹೆಚ್‌ಡಿ. ಶೇಷಗಿರಿ ಇವರ ವರ್ಗಾವಣೆಯಿಂದ ತೆರವಾದ 
ಬೆಂಗಳೂರು. ಸ್ಥಾನದಲ್ಲಿ. 

3 ಡಾ: ಹೆಚ್‌.ಡಿ. ಶೇಷಗಿರಿ, ವ್ಯವಸ್ಥಾಪಕ ನಿರ್ದೇಶಕರು, ಅಪರ ಕೃಷಿ ನಿರ್ದೇಶಕರು, (ಮಾನವ ಸಂಪನ್ಮೂಲ) ಕೇಂದ್ರ ಕಛೇರಿ, 
ಕರ್ನಾಟಕ ರಾಜ್ಯ ಬೀಜ ನಿಗಮ, ಹೆಬ್ಬಾಳ, ಬೆಂಗಳೂರು. ಡಾ: ಎ. ರಾಜಣ್ಣ ನ, ಇವರ ವರ್ಗಾವಣೆಯಿಂದ ತೆರವಾದ 
ಬೆಂಗಳೂರು. ಸ್ಥಾನದಲ್ಲಿ. 

4 ಡಾ: ಕೆ.ವಿ. ಸರ್ವೇಶ್‌, ಅಪರ ಕೃಷಿ ನಿರ್ದೇಶಕರು, ಅಪರ ಕೃಷಿ ನಿರ್ದೇಶಕರು, (ಯೋಜನೆ) ಕೇಂದ್ರ ಕಛೇರಿ, ಬೆಂಗಳೂರು 
ಭೂ ಅಭಿವೃದ್ಧಿ ಮಂಡಳಿ, (SLUB) ಕೇಂದ್ರ ಕಛೇರಿ, ಶ್ರೀ ಪುರುಷೋತ್ತಮಪ್ಪ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 
ಬೆಂಗಳೂರು. 

5 | ಪುರುಷೋತ್ತಮಪ್ಪ, ಅಪರ ಕೃಷಿ ನಿರ್ದೇಶಕರು, ಭೂ ಅಭಿವೃದ್ಧಿ ಮಂಡಳಿ, (SLUB) ಕೇಂದ್ರ 
ಅಪರ ಕೃಷಿ ನಿರ್ದೇಶಕರು, (ಯೋಜನೆ) ಕೇಂದ್ರ ಕಛೇರಿ, | ಕಛೇರಿ, ಬೆಂಗಳೂರು. ಡಾ: ಕೆ.ವಿ. ಸರ್ವೇಶ್‌, ಇವರ ವರ್ಗಾವಣೆಯಿಂದ 
ಬೆಂಗಳೂರು. ತೆರವಾದ ಸ್ಥಾನದಲ್ಲಿ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಪಿ.ಆರ್‌. 1898 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಅಧಿಸೂಚನೆ ಸಂಖ್ಯೆ: ಕೃತೋಇ 119 ಕೃಪವ 2004, ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌ 2004 
ವೃಂದ ನಿರ್ವಹಣಾ ಪ್ರಾಧಿಕಾರದ ತೀರ್ಮಾನದನ್ವಯ ಕೃಷಿ ಇಲಾಖೆಯ ಈ ಕೆಳಕಂಡ ಸಹಾಯಕ ಕೃಷಿ ನಿರ್ದೇಶಕರುಗಳನ್ನು ಅವರ ಹೆಸರಿನ 
ಮುಂದೆ ತೋರಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 


(೬೨೯) 




























































































೬೩೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೯, ೨೦೦೪ ಭಾಗ - ೨ 
ಕ್ರ.ಸಂ ಅಧಿಕಾರಿಯ ಹೆಸರು ಹಾಗೂ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ ವರ್ಗಾಯಿಸಿ ನೇಮಿಸಿದ ಸ್ಥಳ 

1 2 3 
ಶ್ರೀಯುತರು: 
ಅಂಬರ್‌ ಫರೀದ, ಸಹಾಯಕ ಕೃಷಿ ನಿರ್ದೇಶಕರು, ಶಹಾಪುರ. ಸಹಾಯಕ ಕೃಷಿ ನಿರ್ದೇಶಕರು, ಧಾರವಾಡ. 

2 ಎಂ. ಅನುರೂಪ, ಸಹಾಯಕ ಕೃಷಿ ನಿರ್ದೇಶಕರು, ಉಪ ಕೃಷಿ ಸಹಾಯಕ ಕೃಷಿ ನಿರ್ದೇಶಕರು, ಚಿಕ್ಕಬಳ್ಳಾಪುರ. ಖಾಲಿ ಹುದ್ದೆಗೆ 
ನಿರ್ದೇಶಕರ ಕಛೇರಿ, ಡಿ.ಎ.ಟಿ.ಸಿ. ಕಾಗತಿ, ಚಿಂತಾಮಣಿ ತಾಲ್ಲೂಕು. 

3 ಹಿರೇಮಠ, ಕಾರ್ಯನಿರ್ವಾಹಕ ಅಧಿಕಾರಿ, ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ 
ತಾಲ್ಲೂಕು ಪಂಚಾಯತ್‌, ಖಾನಾಪುರ. ಇಲಾಖೆ, ಚಿಕ್ಕೋಡಿ ಖಾಲಿ ಹುದ್ದೆಗೆ 

4 ಎಸ್‌.ಎನ್‌. ನರಸಿಂಹಮೂರ್ತಿ, ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, 
ಜಲಾನಯನ ಅಭಿವೃದ್ಧಿ ಇಲಾಖೆ, ಹಾವೇರಿ. ಮಧುಗಿರಿ, ಖಾಲಿ ಹುದ್ದೆಗೆ. 

5 ಜಯಪ್ರಕಾಶ ಎಸ್‌.ಟಿ., ಸಹಾಯಕ ಕೃಷಿ ನಿರ್ದೇಶಕರು, ಹಾಸನ. ಸಹಾಯಕ ಕೃಷಿ ನಿರ್ದೇಶಕರು, ಕಾಡಾ, ತುಮಕೂರು. 

6 ಬಸವರಾಜ, ಸಹಾಯಕ ಕೃಷಿ ನಿರ್ದೇಶಕರು, ಸೇಡಂ. ಸಹಾಯಕ ಕೃಷಿ ನಿರ್ದೇಶಕರು, ಚೆನ್ನಗಿರಿ. 

7 ಚೇತನ್‌ ಆರ್‌. ಗೌಡ ಪಾಟೀಲ್‌, ಸಹಾಯಕ ಕೃಷಿ ನಿರ್ದೇಶಕರು, ಮುಧೋಳ, 
ಸಹಾಯಕ ಕೃಷಿ ನಿರ್ದೇಶಕರು, ಚಿಕ್ಕೋಡಿ. ಶ್ರೀ ಕಿರಣ್‌ಕುಮಾರ್‌ ರವರ ಜಾಗದಲ್ಲಿ. 

8 ಕಿರಣ್‌ಕುಮಾರ್‌, ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, 
ಸಹಾಯಕ ಕೃಷಿ ನಿರ್ದೇಶಕರು, ಮುಧೋಳ. ಸಾಗರ. ಖಾಲಿ ಹುದ್ದೆಗೆ. 

9 ಜಿ.ಸಿ. ಪೂರ್ಣಿಮ, ಸಹಾಯಕ ಕೃಷಿ ನಿರ್ದೇಶಕರು, ನಂಜನಗೂಡು. | ಸಹಾಯಕ ಕೃಷಿ ನಿರ್ದೇಶಕರು, ಮಾಲೂರು. 

10 | ಧನಂಜಯ ಬಿ.ಎಂ., ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ಚನ್ನರಾಯಪಟ್ಟಣ, 
ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಉಡುಪಿ. ಸುಮ ರವರ ಜಾಗದಲ್ಲಿ. 

11 | ಸಾವಳಗಿ ಎ.ಎಂ., ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ಬಿಜಾಪುರ ಖಾಲಿ ಹುದ್ದೆಗೆ 
ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಬಿಜಾಪುರ. 

12 | ಮಹದೇವಮೂರ್ತಿ, ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ಗುಂಡ್ಲುಪೇಟೆ 
ಕೆ.ಆರ್‌. ನಗರ. 

13 | ಮಹಾಂತೇಶಪ್ಪ, ಸಹಾಯಕ ಕೃಷಿ ನಿರ್ದೇಶಕರು, ಕೂಡಲಗಿ. ಸಹಾಯಕ ಕೃಷಿ ನಿರ್ದೇಶಕರು, ಹರಿಹರ. 

14 | ಎಂ.ಡಿ. ಬಾಷ, (ಸಹಾಯಕ ಕೃಷಿ ನಿರ್ದೇಶಕರು,) ಸಹಾಯಕ ಕೃಷಿ ನಿರ್ದೇಶಕರು, ಹೂವಿನಹಡಗಲಿ. 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ಸಂಡೂರು. 

15 | ಡಾ: ಪದಾವತಿ ಮಿಟ್ನಾಳ್‌, ಸಹಾಯಕ ಕೃಷಿ ನಿರ್ದೇಶಕರು, ಕರ್ನಾಟಕ ರಿಮೋಟ್‌ ಸೆನ್ಸಿಂಗ್‌ ಕೇಂದ್ರ, ಬೆಂಗಳೂರು. 
ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಕೋಲಾರ. 

16 | ರಾಜಸುಲೋಚನ ಎಸ್‌.ಎನ್‌., ಸಹಾಯಕ ಕೃಷಿ ನಿರ್ದೇಶಕರು, ಚಿಕ್ಕನಾಯಕನಹಳ್ಳಿ. 
ಸಹಾಯಕ ಕೃಷಿ ನಿರ್ದೇಶಕರು, ಆಲೂರು, ಹಾಸನ ಜಿಲ್ಲೆ. 

17 | ರೇಣುಕಾ ಡಿ., ಸಹಾಯಕ ಕೃಷಿ ನಿರ್ದೇಶಕರು, ಯಳಂದೂರು. ಸಹಾಯಕ ಕೃಷಿ ನಿರ್ದೇಶಕರು, ಚಿತ್ರದುರ್ಗ ಖಾಲಿ ಹುದ್ದೆಗೆ. 

18 | ಸುಮ ಎಂ.ಆರ್‌., ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ವೈಟಪ್‌ ಕೇಂದ್ರ ಕಛೇರಿ, 
ಚನ್ನರಾಯಪಟ್ಟಣ. ಬೆಂಗಳೂರು. 

19 | ಸುಮಿತ್ರಮ್ಮಎನ್‌., ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ಗೌರಿಬಿದನೂರು, 
(ಎಸ್‌.ಎಂ.ಎಸ್‌.) ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ತುಮಕೂರು. | ಖಾಲಿ ಹುದ್ದೆಗೆ. 

20 | ಸಂಗಳದ ಎಸ್‌.ಬಿ., ಸಹಾಯಕ ಕೃಷಿ ನಿರ್ದೇಶಕರು, ಹುಬ್ಬಳ್ಳಿ. ಸಹಾಯಕ ಕೃಷಿ ನಿರ್ದೇಶಕರು, ಡಿ.ಎ.ಟಿ.ಸಿ. ಧಾರವಾಡ 

21 | ರಮೇಶ್‌ ಕೆ. ತಳವಾರ, (ಸಹಾಯಕ ಕೃಷಿ ನಿರ್ದೇಶಕರು), ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯತ್‌, ಹೊಸಪೇಟೆ. ಶ್ರೀ ಭಜಂತ್ರಿ ಇವರ ವರ್ಗಾವಣೆಯಿಂದ ತೆರವಾದ 
ಹೊಸಪೇಟೆ. ಸ್ಥಳದಲ್ಲಿ. 

22 | ಮಂಜುಳ ಟಿ., ಸಹಾಯಕ ಕೃಷಿ ನಿರ್ದೇಶಕರು, ಸೊರಬ. ಸಹಾಯಕ ಕೃಷಿ ನಿರ್ದೇಶಕರು, ದಾವಣಗೆರೆ. ಖಾಲಿ ಹುದ್ದೆಗೆ 

23 | ಸಿ.ಬಿ. ಬಾಲರೆಡ್ಡಿ, ಸಹಾಯಕ ಕೃಷಿ ನಿರ್ದೇಶಕರು, ಹುಬ್ಬಳ್ಳಿ. 
ಸಹಾಯಕ ಕೃಷಿ ನಿರ್ದೇಶಕರು, ಬಾದಾಮಿ. ಶ್ರೀ ಸಂಗಳದ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

24 | ಭಜಂತ್ರಿ ಹೆಚ್‌.ಬಿ., ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಭಿವೃದ್ಧಿ ಇಲಾಖೆ, 
ಜಲಾನಯನ ಅಭಿವೃದ್ಧಿ ಇಲಾಖೆ, ಹೊಸಪೇಟೆ. ರಾಯಚೂರು. ಶ್ರೀ ಲಕ್ಷಿ ಕ್ರಾಂತರಾವ್‌ ಇವರ ವರ್ಗಾವಣೆಯಿಂದ 

ತೆರವಾದ ಸ್ಥಾನದಲ್ಲಿ. 

25 | ಲಕ್ಷಿ ಕಾಂತರಾವ್‌, ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು (ಕೇಂದ್ರ) ಜಂಟಿ ಕೃಷಿ ನಿರ್ದೇಶಕರ 
ಜಲಾನಯನ ಅಭಿವೃದ್ಧಿ ಇಲಾಖೆ, ರಾಯಚೂರು. ಕಛೇರಿ, ರಾಯಚೂರು ಖಾಲಿ ಹುದ್ದೆಗೆ. 

26 | ಕಾಶಿನಾಥ ಪವಾರ್‌, ಸಹಾಯಕ ಕೃಷಿ ನಿರ್ದೇಶಕರು, ಸಂಡೂರು. 








ಸಹಾಯಕ ಕೃಷಿ ನಿರ್ದೇಶಕರು, ಹಗರಿಬೊಮ್ಮನಹಳ್ಳಿ. 





















































ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೦೪ ೬೩೧ 
1 2 3 
27 | ಕೆಂಪೇಗೌಡ ಹೆಚ್‌., ಸಹಾಯಕ ಕೃಷಿ ನಿರ್ದೇಶಕರು, ಹೊಳೆನರಸೀಪುರ. 
ಸಹಾಯಕ ಕೃಷಿ ನಿರ್ದೇಶಕರು, ಕೊಪ್ಪ. ಖಾಲಿ ಹುದ್ದೆಗೆ. 
28 | ರಾಮಕೃಷ್ಣ ಕೆ., ಸಹಾಯಕ ಕೃಷಿ ನಿರ್ದೇಶಕರು, ವಿರಾಜಪೇಟೆ. ಸಹಾಯಕ ಕೃಷಿ ನಿರ್ದೇಶಕರು, ಮಂಡ್ಯ. ಖಾಲಿ ಹುದ್ದೆಗೆ 
29 | ಶಿವಪ್ರಕಾಶ, ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು (ಕೇಂದ್ರ) ಜಂಟಿ ಕೃಷಿ ನಿರ್ದೇಶಕರ 
ಜಲಾನಯನ ಅಭಿವೃದ್ಧಿ ಇಲಾಖೆ, ಮಡಿಕೇರಿ. ಕಛೇರಿ, ಮಡಿಕೇರಿ, ಖಾಲಿ ಹುದ್ದೆಗೆ. 
30 | ಜಿಯಾವುಲ್ಲಕೆ., ಸಹಾಯಕ ಕೃಷಿ ನಿರ್ದೇಶಕರು, ಲಿಂಗಸಗೂರು, 
ಸಹಾಯಕ ಕೃಷಿ ನಿರ್ದೇಶಕರು, ರೋಣ. ರಾಯಚೂರು ಜಿಲ್ಲೆ. ಖಾಲಿ ಹುದ್ದೆಗೆ. 
31 | ಕುಸಗಲ್‌, ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, 
ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆಳಗಾವಿ. ಬೆಳಗಾವಿ. ಖಾಲಿ ಹುದ್ದೆಗೆ. 
32 | ಹುಚ್ಚಯ್ಯ, ಸಹಾಯಕ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, 
ಜಲಾನಯನ ಅಭಿವೃದ್ಧಿ ತರಬೇತಿ ಕೇಂದ್ರ, ಮೈಸೂರು. ಮೈಸೂರು. ಖಾಲಿ ಹುದ್ದೆಗೆ. 
33 | ಹೆಚ್‌. ಹುಲಿರಾಜು, ಸಹಾಯಕ ಕೃಷಿ ನಿರ್ದೇಶಕರು, ಹಿರಿಯೂರು. | ಸಹಾಯಕ ಕೃಷಿ ನಿರ್ದೇಶಕರು, ಹೊನ್ನಾಳಿ. ಖಾಲಿ ಹುದ್ದೆಗೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಪಿ.ಆರ್‌. 1900 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಅಧಿಸೂಚನೆ ಸಂಖ್ಯೆ: ಕೃತೋಇ 119 ಕೃಪವ 2004 (ಭಾಗ-2), ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌ 2004 
ವೃಂದ ನಿರ್ವಹಣಾ ಪ್ರಾಧಿಕಾರದ ಶೀರ್ಮಾನದನ್ವಯ ಕೃಷಿ ಇಲಾಖೆಯ ಈ ಕೆಳಕಂಡ ಜಂಟಿ ಕೃಷಿ ನಿರ್ದೇಶಕರುಗಳನ್ನು ಅವರ ಹೆಸರಿನ 
ಮುಂದೆ ತೋರಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 





















































ಕ್ರ.ಸಂ. ಅಧಿಕಾರಿಯ ಹೆಸರು ಹಾಗೂ ಕಾರ್ಯ ವರ್ಗಾಯಿಸಿ ನೇಮಿಸಿದ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 

1 2 3 
ಶ್ರೀಯುತರು: 

1 ರಾಮದಾಸ್‌, ಅಪರ ಯೋಜನಾ ನಿರ್ದೇಶಕರು, (ಮಾನವ ಸಂಪನೂಲ) ಸುಜಲ 
ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಕೋಲಾರ. ಯೋಜನೆ, ಜಲಾನಯನ ಅಭಿವೃದ್ಧಿ ಇಲಾಖೆ (ಕೇಂದ್ರ ಕಛೇರಿ) ಬೆಂಗಳೂರು. 

2 | ಕೆ.ಜೆ. ದೇವೇಂದ್ರಪ್ಪ, ಜಿಲ್ಲಾ ಜಲಾನಯನ ಅಬಿವೃದ್ಧಿ ಅಧಿಕಾರಿ, ಕೋಲಾರ. ಶ್ರೀ ರಾಮದಾಸ್‌ 
ಜಂಟಿ ಕೃಷಿ ನಿರ್ದೇಶಕರು, ಕೊಪ್ಪಳ ಜಿಲ್ಲೆ. ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

3 ಹೆಚ್‌. ನಾರಾಯಣರೆಡ್ಡಿ, ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು. ಶ್ರೀ ಸಿ. ಚಿಕ್ಕಣ್ಣ 
ಜಂಟಿ ಕೃಷಿ ನಿರ್ದೇಶಕರು, ಧಾರವಾಡ ಜಿಲ್ಲೆ. ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

4 |ಸಿ. ಚಿಕ್ಕಣ್ಣ, ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರು, ಹಾವೇರಿ ಜಿಲ್ಲೆ. ಶ್ರೀ ಜಬಿವುಲ್ಲಾ ಇವರ 
ಬೆಂಗಳೂರು ಜಿಲ್ಲೆ. ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

5 ಜಬಿವುಲ್ಲಾ, ಜಂಟಿ ಕೃಷಿ ನಿರ್ದೇಶಕರು, ಬಿಜಾಪುರ ಜಿಲ್ಲೆ. ಶ್ರೀ ಬಿ. ರಾಮಪ್ಪ ಇವರ 
ಜಂಟಿ ಕೃಷಿ ನಿರ್ದೇಶಕರು, ಹಾವೇರಿ ಜಿಲ್ಲೆ. ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

6 ಬಿ. ರಾಮಪ್ಪ, ಜಂಟಿ ಕೃಷಿ ನಿರ್ದೇಶಕರು, ಉತ್ತರ ಕನ್ನಡ ಜಿಲ್ಲೆ, ಡಾ: ಮಲ್ಲಾರೆಡ್ಡಿ ಇವರ 
ಜಂಟಿ ಕೃಷಿ ನಿರ್ದೇಶಕರು, ಬಿಜಾಪುರ ಜಿಲ್ಲೆ. ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

7 ಡಾ: ಬಿ.ಕೆ. ಧರ್ಮರಾಜನ್‌, ಜಂಟಿ ಕೃಷಿ ನಿರ್ದೇಶಕರು, (ಕೃಷಿ ಪರಿಕರ) ಕೇಂದ್ರ ಕಛೇರಿ, ಕೃಷಿ 
ಜಂಟಿ ಕೃಷಿ ನಿರ್ದೇಶಕರು, ನಿರ್ದೇಶನಾಲಯ, ಬೆಂಗಳೂರು. ಶ್ರೀ ಶಂಕರ್‌ ಇವರ ವರ್ಗಾವಣೆಯಿಂದ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ತೆರವಾದ ಸ್ಥಾನದಲ್ಲಿ. 

8 ಶಂಕರ್‌, ಜಂಟಿ ಕೃಷಿ ನಿರ್ದೇಶಕರು, (ಕೃಷಿ ಪರಿಕರ) ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ, ಶ್ರೀ ಚಂದ್ರ ಶೇಖರ್‌ ಇವರ 
ಕೇಂದ್ರ ಕಛೇರಿ, ಕೃಷಿ ನಿರ್ದೇಶನಾಲಯ, ಬೆಂಗಳೂರು. | ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

9 ಎನ್‌.ವಿ. ಚಂದ್ರಶೇಖರ್‌, ಜಂಟಿ ಕೃಷಿ ನಿರ್ದೇಶಕರು, ಭೂ ಅಭಿವೃದ್ದಿ ಅಧಿಕಾರಿ, ಕಾಡಾ, 
ಜಂಟಿ ಕೃಷಿ ನಿರ್ದೇಶಕರು, ಬಳ್ಳಾರಿ ಜಿಲ್ಲೆ. ಭೀಮರಾಯನಗುಡಿ, ಗುಲ್ಬರ್ಗಾ ಶ್ರೀ ಸೈಯದ್‌ ಮೀರ್‌ ಇವರ ನಿವೃತ್ತಿಯಿಂದ 

ತೆರವಾದ ಸ್ಥಾನದಲ್ಲಿ. 

10 | ಡಾ: ಎಸ್‌. ಮಲ್ಲಾರೆಡ್ಡಿ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಗುಲ್ಬರ್ಗಾ. 
ಜಂಟಿ ಕೃಷಿ ನಿರ್ದೇಶಕರು, ಉತ್ತರ ಕನ್ನಡ ಜಿಲ್ಲೆ. ಡಾ: ಲೋಕಪ್ರಕಾಶ ಆರ್‌. ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

11 | ಡಾ: ಲೋಕಪ್ರಕಾಶ ಆರ್‌. ಜಂಟಿ ಕೃಷಿ ನಿರ್ದೇಶಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಗುಲ್ಬರ್ಗಾ. ಡಾ: ಬಿ.ಕೆ. ಧರ್ಮರಾಜನ್‌, ಇವರ ವರ್ಗಾವಣೆಯಿಂದ ತೆರವಾದ 

ಸ್ಥಾನದಲ್ಲಿ. 
12 | ಎ.ಸಿ. ನಟರಾಜ್‌, ಜಂಟಿ ಕೃಷಿ ನಿರ್ದೇಶಕರು, 


ಭೂ ಅಭಿವೃದ್ಧಿ ಅಧಿಕಾರಿ, ಕಾಡಾ, ಮೈಸೂರು. 





ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ತುಮಕೂರು. 
ಶ್ರೀ ಗಂಗಪ್ಪ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 

















೬೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೦೪ ಭಾಗ - ೨ 
1 2 3 
13 | ಗಂಗಪ್ಪ, ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ. ಶ್ರೀ ಶ್ರೀಕಂಠಯ್ಯ ಇವರ 


ಜಿಲ್ಲಾ ಜಲಾನಯನ ಅಭಿವೃದ್ದಿ ಅಧಿಕಾರಿ, ತುಮಕೂರು. 


ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. ಫೆ 





14 ಶ್ರೀಕಂಠಯ್ಯ, 
ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ. 


ಜಂಟಿ ಕೃಷಿ ನಿರ್ದೇಶಕರು, ಧಾರವಾಡ. ಶ್ರೀ ನಾರಾಯಣರೆಡ್ಡಿ, ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 





15 | ಆರ್‌. ಯೋಗಾನಂದಬಾಬು, 
ಜಂಟಿ ಕೃಷಿ ನಿರ್ದೇಶಕರು (ಯೋಜನಾ ನಿರ್ದೇಶಕರು) 
ಜಿಲ್ಲಾ ಪಂಚಾಯತ್‌, ಹಾಸನ. 


ಶ್ರೀ ಅಬ್ದುಲ್‌ ನಜೀರ್‌ಸಾಬ್‌, ಗ್ರಾಮೀಣಾಭಿವೃದ್ಧಿ ತರಬೇತಿ ಕೇಂದ್ರ, 
ಮೈಸೂರು. ಡಾ: ವೈ.ಟಿ. ಹಿರಿಯಣ್ಣಯ್ಯ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ. 





16 | ಡಾ: ವೈ.ಟಿ. ಹಿರಿಯಣ್ಣಯ್ಯ, ಜಂಟಿ ಕೃಷಿ ನಿರ್ದೇಶಕರು, 
(ಬೋಧಕರು) ಶ್ರೀ ಅಬ್ದುಲ್‌ ನಜೀರ್‌ಸಾಬ್‌, 
ಗ್ರಾಮೀಣಾಭಿವೃದ್ಧಿ ತರಬೇತಿ ಕೇಂದ್ರ, ಮೈಸೂರು. 


ಜಂಟಿ ಕೃಷಿ ನಿರ್ದೇಶಕರು, (ಭೂ ಅಭಿವೃದ್ಧಿ ಅಧಿಕಾರಿ) ಕಾಡಾ, ಮೈಸೂರು 
ಶ್ರೀ ಎ.ಸಿ. ನಟರಾಜ್‌ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 





17 | ವೀರಭದ್ರಪ್ಪ, ಜಂಟಿ ಕೃಷಿ ನಿರ್ದೇಶಕರು, 
(ಭೂ ಅಭಿವೃದ್ಧಿ ಅಧಿಕಾರಿ) ಕಾಡಾ, ಬೆಳಗಾವಿ. 


ಜಂಟಿ ಕೃಷಿ ನಿರ್ದೇಶಕರು, (ಭೂ ಅಭಿವೃದ್ಧಿ ಅಧಿಕಾರಿ) ಕಾಡಾ, 
ಮುನಿರಾಬಾದ್‌ ಶ್ರೀ ಎಲ್‌.ಎನ್‌. ಬೆಳವಣಕಿ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ. 





18 | ಎಲ್‌.ಎನ್‌. ಬೆಳವಣಕಿ, ಜಂಟಿ ಕೃಷಿ ನಿರ್ದೇಶಕರು, 
(ಭೂ ಅಭಿವೃದ್ಧಿ ಅಧಿಕಾರಿ) ಕಾಡಾ, ಮುನಿರಾಬಾದ್‌. 











ಜಂಟಿ ಕೃಷಿ ನಿರ್ದೇಶಕರು, (ಭೂ ಅಭಿವೃದ್ಧಿ ಅಧಿಕಾರಿ) ಕಾಡಾ, ಬೆಳಗಾವಿ, 
ಶ್ರೀ ವೀರಭದ್ರಪ್ಪ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 





ಪಿ.ಆರ್‌. 1901 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಅಧಿಸೂಚನೆ ಸಂಖ್ಯೆ: ಕೃತೋಇ 119 ಕೃಪವ 2004 (ಭಾಗ-3), ಬೆಂಗಳೂರು, ದಿನಾಂಕ: 20ನೇ ನವೆಂಬರ್‌ 2004 


ವೃಂದ ನಿರ್ವಹಣಾ ಪ್ರಾಧಿಕಾರದ ತೀರ್ಮಾನದನ್ವಯ ಕೃಷಿ ಇಲಾಖೆಯ ಈ ಕೆಳಕಂಡ ಉಪ ಕೃಷಿ ನಿರ್ದೇಶಕರುಗಳನ್ನು ಅವರ ಹೆಸರಿನ 


ಮುಂದೆ ತೋರಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 





ಸ 
ಕ್ರ.ಸಂ. 


ಅಧಿಕಾರಿಯ ಹೆಸರು ಹಾಗೂ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿ ನೇಮಿಸಿದ ಸ್ಥಳ 





ಶ್ರೀಯುತರು: 





ಅಧಿಕಾರಿ, ಹಾವೇರಿ. 


1 ಎಂ. ವಿಜಯಕುಮಾರ್‌, ಜಿಲ್ಲಾ ಜಲಾನಯನ ಅಭಿವೃದ್ಧಿ 


ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಗದಗ್‌ 
ಖಾಲಿ ಹುದ್ದೆಗೆ. 





2 | ಶಿವಮಲ್ಲು ಉಪ ಕೃಷಿ ನಿರ್ದೇಶಕರು, 


ಜಿಲ್ಲಾ ತರಬೇತಿ ಕೇಂದ್ರ ಬಬ್ಬೂರು, ಹಿರಿಯೂರು ತಾಲ್ಲೂಕು, 


ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಹಾವೇರಿ. 
ಶ್ರೀ ಎಂ. ವಿಜಯಕುಮಾರ ಇವರ ವರ್ಗಾವಣೆಯಿಂದ ತೆರವಾದ 





ಚಿತ್ರದುರ್ಗ ಜಿಲ್ಲೆ. ಸ್ಥಾನದಲ್ಲಿ. 
3 ಸಿ. ಬೈರಪ್ಪ, ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಹೆಚ್ಚುವರಿ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಮಧುಗಿರಿ, 
ಚಿಕ್ಕಮಗಳೂರು. ಶ್ರೀ ಪ್ರಭಾಕರ ಇವರ ಸ್ಥಾನದಲ್ಲಿ. 





4 ಶಿವರಾಮು, ಉಪ ಕೃಷಿ ನಿರ್ದೇಶಕರು, 
(ಬೀಜ) ಕೃಷಿ ನಿರ್ದೇಶನಾಲಯ, ಬೆಂಗಳೂರು 


ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಬೀದರ್‌, 
ಶ್ರೀ ಬಳತ್ಕರ್‌, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 





5 ಬಳತ್ಕರ್‌, 
ಜಿಲ್ಲಾ ಜಲಾನಯನ ಅಭಿವೃದ್ದಿ ಅಧಿಕಾರಿ, ಬೀದರ್‌. 


ಉಪ ಕೃಷಿ ನಿರ್ದೇಶಕರು, ಕೃಷಿ ನಿರ್ದೇಶನಾಲಯ, 
ಕೇಂದ್ರ ಕಛೇರಿ, ಬೆಂಗಳೂರು. ಖಾಲಿ ಹುದ್ದೆಗೆ 





6 ಪಿ. ಬಾಲಪ್ಪ, 


ಜಲಾನಯನ ಅಭಿವೃದ್ಧಿ ಅಧಿಕಾರಿ, ದಾವಣಗೆರೆ. 





ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ರಾಯಚೂರು. 


ಶ್ರೀ ವೈ ದಾಸಪ್ಪ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 





ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ದಾವಣಗೆರೆ. 


ಜಲಾನಯನ ಅಭಿವೃದ್ಧಿ ಅಧಿಕಾರಿ, ರಾಯಚೂರು. 
ಶ್ರೀ ಪಿ. ಬಾಲಪ್ಪ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 





ಚಂದ್ರಶೇಖರ್‌, 
ಉಪ ಕೃಷಿ ನಿರ್ದೇಶಕರು, ಕೇಂದ್ರ ಕಛೇರಿ, ಬೆಂಗಳೂರು. 


ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಚಿಕ್ಕಮಗಳೂರು. 
ಶ್ರೀ ಸಿ. ಬೈರಪ್ಪ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 




















9 ಶ್ರೀ ಪ್ರಭಾಕರ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಇವರ ಸೇವೆಯನ್ನು ಅವರ ಮಾತೃ ಇಲಾಖೆಗೆ ಹಿಂದಿರುಗಿಸಲಾಗಿದೆ. 
(ಹೆಚ್ಚುವರಿ ಜಿಲ್ಲಾ ಜಲಾನಯನ ಅಭಿವೃದ್ಧಿ ಅಧಿಕಾರಿ, ಮಧುಗಿರಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕೆ. ಗುರಾಣಿ 
ಪಿ.ಆರ್‌. 1903 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


ಅದಿಸೂಚನೆ ಸಂಖ್ಯೆ: ಕೃತೋಇ 2% ಕೃಪಬ 2004, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌ 2004 
ಸರ್ಕಾರದ ಅದಿಸೂಚನೆ ಸಂಖ್ಯೆ: ಕೃತೋಇ 21 ಕೃಪಬ 2004 ದಿನಾಂಕ:29-9-2004ರಲ್ಲಿ ಕೃಷಿ ಅದಿಕಾರಿಗಳಿಗೆ 
ಸಹಾಯಕ ಕೃಷಿ ನಿರ್ದೇಶಕರ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ-32ರಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ 
ನೇಮಿಸಲಾದ ಈ ಕೆಳಕಂಡ ಅದಿಕಾರಿಗಳಿಗೆ ಅವರ ಹೆಸರಿನ ಮುಂದೆ ತೋರಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಿದೆ. 



















































































ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೯, ೨೦೦೪ ೬೩೩ 
ಕ್ರ. ಅದಿಿಕಾರಿಯ ಹೆಸರು ಹಾಗೂ ಕಾರ್ಯ ನಿರ್ವಹಿಸುತ್ತಿರುವ 
ಸಂ. ಸ್ಥಳ ನೇಮಿಸಿದ ಸ್ಥಳ 
ಶೀಯುತರು:- 

1 2 3 

1 ಟಿ. ಹೊನ್ನೇಗೌಡ, ಜಿಲ್ಲಾ ಜಲಾನಯನ ಅಬಿವೃದ್ಧಿ ಸಹಾಯಕ ಕೃಷಿ ನಿರ್ದೇಶಕರು, ಕಾಡಾ, ಮೈಸೂರು. 
ಅದಿಕಾರಿಗಳ ಕಛೇರಿ ಮಂಡ್ಯ. 

2 ಮಲ್ಲರಾಜ ಅರಸ್‌, ಸಹಾಯಕ ಕೃಷಿ ನಿರ್ದೇಶಕರು, ಕೇಂದ್ರ ಕಛೇರಿ, ಕಾಡಾ, 
ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಹುಣಸೂರು. ಮೈಸೂರು. 

3 ಆರ್‌. ಶ್ರೀನಿವಾಸರಾಜು, ಸಹಾಯಕ ಕೃಷಿ ನಿರ್ದೇಶಕರು (ಡಿಆರ್‌ಜಿ) ಸುಜಲಾ ಜಿಲ್ಲಾ 
ತರಬೇತಿ ವಿಭಾಗ, ಕೇಂದ್ರ ಕಛೇರಿ, ಬೆಂಗಳೂರು ಜಲಾನಯನ ಅಬಿವೃದ್ಧಿ ಅದಿಕಾರಿಗಳ ಕಛೇರಿ, 

ಚಿಕ್ಕಬಳ್ಳಾಪುರ. 

4 ಟಿ.ಎಸ್‌. ಕುಮಾರಸ್ವಾಮಿ, ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಬಿವೃದ್ಧಿ 
ಜಿಲ್ಲಾ ಜಲಾನಯನ ಅಬಿವೃದ್ಧಿ ಅದಿಕಾರಿಗಳ ಕಛೇರಿ, ಇ ಲಾಖೆ, ಮಡಿಕೇರಿ - ಶ್ರೀ ಶಿವಪ್ರಕಾಶ್‌ ಇ ವರ 
ಮಡಿಕೇರಿ ವರ್ಗಾವಣೆಯಿಂದ ತೆರವಾದ ಜಾಗದಲ್ಲಿ 

5 ಚಂದ ಕೀರ್ತಿ, ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಹಾಸನ ಸಹಾಯಕ ಕೃಷಿ ನಿರ್ದೇಶಕರು, ಹಾಸನ 

6 ಹೆಚ್‌.ಬಿ. ಲಿಂಗರಾಜು, ಉಪ ಕೃಷಿ ನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು (ಕೇಂದ್ರ) ಜಂಟಿ ಕೃಷಿ 
(ಐಸಿಎಲ್‌) ಕಛೇರಿ, ಶಿವಮೊಗ್ಗ. ನಿರ್ದೇಶಕರ ಕಛೇರಿ, ಚಿಕ್ಕಮಗಳೂರು 

7 ಪದ್ಮರಾಜು, ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ 
ಕೇಂದ್ರ ಕಛೇರಿ, ಬೆಂಗಳೂರು ಕೇಂದ್ರ, ಚಿಂತಾಮಣಿ ತಾ: - ಅನುರೂಪ ಇ ವರ 

ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ 

8 ಎನ್‌. ಷಣ್ಮುಕ, ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರ 
ಕೇಂದ್ರ ಕಛೇರಿ, ಬೆಂಗಳೂರು ಕಛೇರಿ, ಕೋಲಾರ- ಶ್ರೀಮತಿ ಮಿತ್ನಾಳ್‌ ಇ ವರ 

ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ. 

9 ಎಂ.ಆರ್‌. ನಾಗರಾಜ, ಮಣ್ಣು ಆರೋಗ್ಯ ಕೇಂದ, ಮಂಡ್ಯ ಸಹಾಯಕ ಕೃಷಿ ನಿರ್ದೇಶಕರು, ಉಡುಪಿ 

10 | ರಮೇಶ್‌ ಬಿ. ಹರಿವಾಳ, ಸಹಾಯಕ ಕೃಷಿ ನಿರ್ದೇಶಕರು, ಶಹಾಮರ - ಅಂಬರ್‌ 
ಜೀಜೋತ್ಪಾದನಾ ಕೇಂದ, ಚಿತ್ತಾಪುರ ಪರೀದ್‌ ಇ ವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ. 

11 | ಆರ್‌. ನಾಗಾನಂದ ಸಹಾಯಕ ಕೃಷಿ ನಿರ್ದೇಶಕರು, 
ಜಲಾನಯನ ಅಬಿವೃದ್ಧಿ ತರಬೇತಿ ಕೇಂದ, ಮೈಸೂರು. ಕಾಡಾ, ಪಾಂಡವಪುರ. 

12 | ಡಿ ಪುಟ್ಟೇಗೌಡ ಸಹಾಯಕ ಕೃಷಿ ನಿರ್ದೇಶಕರು 
ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಟಿ. ನರಸೀಮರ. ಕಾಡಾ, ಹೊಳೇನರಸೀಮರ. 

13 | ಸಿ.ವಿ.ನಾಗರಾಜ, ಸಹಾಯಕ ಕೃಷಿ ನಿರ್ದೇಶಕರು, ರಾಮದುರ್ಗ - 
ಮಣ್ಣು ಆರೋಗ್ಯ ಕೇಂದ್ರ, ದಾವಣಗೆರೆ ಶ್ರೀ ರಾಜಶೇಖರ್‌ ಐ ಬಿಜಾಮರ ಇ ವರ ವರ್ಗಾವಣೆಯಿಂದ 

ತೆರವಾದ ಜಾಗಕ್ಕೆ 

14 | ಎಸ್‌.ಬಿ. ಕೋಣಿ, ಜಿಲ್ಲಾ ಜಲಾನಯನ ಅಬಿವೃದ್ಧಿ ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಬಿವೃದ್ಧಿ 
ಅದಿಕಾರಿಗಳ ಕಛೇರಿ, ಕೊಪ್ಪಳ ಇ ಲಾಖೆ, ಕೊಪ್ಪಳ- ಖಾಲಿ ಹುದ್ದೆಗೆ 

15 | ಆರ್‌. ನರಸಿಂಹಲು, ಸಹಾಯಕ ಕೃಷಿ ನಿರ್ದೇಶಕರು (ಕೇಂದ್ರ) 
ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಬಳ್ಳಾರಿ ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಬಳ್ಳಾರಿ 

16 | ಎಂ.ಬಿ. ರೊಟ್ಟಿ, ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ 
ಮಣ್ಣು ಆರೋಗ್ಯ ಕೇಂದ, ಗೋಕಾಕ್‌ ಕೇಂದ, ಅರಬಾವಿ, ಬೆಳಗಾವಿ 

17 | ಹೆಚ್‌. ಅನಂತ ಕೃಷ್ಣಾಚಾರ್ಯ, ಸಹಾಯಕ ಕೃಷಿ ನಿರ್ದೇಶಕರು, 
ಜಿಲ್ಲಾ ಕೃಷಿ ತರಬೇತಿ ಕೇಂದ, ಧಾರವಾಡ. ಕುಂದಗೋಳ 

18 ಕೆ. ವೇದವ್ಯಾಸ ಸಹಾಯಕ ಕೃಷಿ ನಿರ್ದೇಶಕರು, ಜಂಟಿ ಕೃಷಿ ನಿರ್ದೇಶಕರ 
ಕೇಂದ ಕಛೇರಿ, ಬೆಂಗಳೂರು. ಕಛೇರಿ, ರಾಯಚೂರು 

19 | ಎಸ್‌. ಆರ್‌. ಪಂಚಾಕ್ಟರಯ್ಯ, ಸಹಾಯಕ ಕೃಷಿ ನಿರ್ದೇಶಕರು, 
ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ದಾವಣಗೆರೆ ಬೀಜಾ ಪರೀಕ್ಷಾಕೇಂದ್ರದಾವಣಗೆರೆ 

20 | ಹೆಚ್‌.ಎಂ. ಬಂಡಿ, ಸಹಾಯಕ ಕೃಷಿ ನಿರ್ದೇಶಕರು, 
ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಗದಗ. ಮುಂಡರಗಿ 

21 | ಹೆಚ್‌.ಆರ್‌. ಪ್ರಕಾಶ್‌, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ತರಬೇತಿ ಕೇಂದ್ರ 
ಕೇಂದ ಕಛೇರಿ, ಬೆಂಗಳೂರು ಕಾಡಜ್ಜಿ, ದಾವಣಗೆರೆ 








೬೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೦೪ 


ಭಾಗ - ೨ 








1 2 


3 





22 [ಕೆ.ವಿ ನಾಗರಾಜಯ್ಯ, 
ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಕುಣಿಗಲ್‌ 


ಸಹಾಯಕ ಕೃಷಿ ನಿರ್ದೇಶಕರು (ವಿಷಯ ತಜ್ಞ) ಜಂಟಿ ಕೃಷಿ 
ನಿರ್ದೇಶಕರ ಕಛೇರಿ, ತುಮಕೂರು 





23 | ಬಿ. ಪುಟ್ಟಸ್ವಾಮಿ, 
ಕೇಂದ ಕಛೇರಿ, ಬೆಂಗಳೂರು. 


ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಬಿವೃದ್ಧಿ 
ಇ ಲಾಖೆ,ಮುಂಡಗದೋಡು ಉತ್ತರ ಕನ್ನಡ ಜಿಲ್ಲೆ. 





24 ಆರ್‌.ದೊರೆಸ್ವಾಮಿ, 
ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಕೊಳ್ಳೇಗಾಲ 


ಸಹಾಯಕ ಕೃಷಿ ನಿರ್ದೇಶಕರು, 
ಚಾಮರಾಜನಗರ 





25 | ಎಸ್‌.ಎಸ್‌. ಹಲಕರ್ಣಿ, 
ಜಲಾನಯನ ಅಬಿವೃದ್ಧಿ ಇ ಲಾಖೆ, ಸವದತ್ತಿ 


ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಬಿವೃದ್ಧಿ 
ಇ ಲಾಖೆ, ಧಾರವಾಡ 





26 | ವಿ.ವಿ. ವಾಲಿ, 
ಜಲಾನಯನ ಅಬಿವೃದ್ಧಿ ಇ ಲಾಖೆ, ಗೋಕಾಕ್‌ 


ಸಹಾಯಕ ಕೃಷಿ ನಿರ್ದೇಶಕರು, 
ಜಲಾನಂಯಿನ ಅಬಿವೃದ್ಧಿ ಇ ಲಾಖೆ ಬೆಳಗಾವಿ 
ಶ್ರೀ ಕುಸಗಲ್‌ ಇ ವರ ವರ್ಗಾವಣೆಯಿಂದತೆರವಾದ ಸ್ಥಾನಕ್ಕೆ 





27 | ಎಸ್‌.ಡಿ. ಹಿರೇರೆಡ್ಡಿ, 


ಸಹಾಯಕ ಕೃಷಿ ನಿರ್ದೇಶಕರು (ವಿಷಯ ತಜ್ಞ) ಜಂಟಿ ಕೃಷಿ 
ನಿರ್ದೇಶಕರ ಕಛೇರಿ, ಬೆಳಗಾವಿ 





ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಬೆಳಗಾವಿ 
28 | ಟಿ. ಶೇಷಪ್ಪ, 
ಜಲಾನಂಯಿನ ಅಬಿವೃದ್ಧಿ ಇ ಲಾಖೆ, ದೊಡ್ಡಬಳ್ಳಾಪುರ 


ಸಹಾಯಕ ಕೃಷಿ ನಿರ್ದೇಶಕರು, ಶಿರಾ 





29 : ಟಿ.ಎಸ್‌. ಉಮೇಶ್‌ಚಂದ್ರ, 
ಜಲಾನಯನ ತರಬೇತಿ ಕೇಂದ್ರ, ಮೈಸೂರು. 


ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಬಿವೃದ್ಧಿ 
ತರಬೇತಿ ಕೇಂದ್ರ,, ಮೈಸೂರು- ಶ್ರೀ ಹುಚ್ಚಯ್ಯ ಇ ವರ 
ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ. 





30 |ಬು. ಶ್ರೀನಿವಾಸರಾವ್‌, 
ಜೈವಿಕ ನಿಯಂತ್ರಣ ಪ್ರಯೋಗಾಲಯ, ಗುಲ್ಬರ್ಗಾ 


ಸಹಾಯಕ ಕೃಷಿ ನಿರ್ದೇಶಕರು (ವಿಷಯ ತಜ್ಞ) ಜಂಟಿ ಕೃಷಿ 
ನಿರ್ದೇಶಕರ ಕಛೇರಿ, ಗುಲ್ಬರ್ಣಾ 





31 | ಸಿ.ಹೆಚ್‌. ನಾಗರಾಜ, 
ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಬೆಂಗಳೂರು 
(ದಕ್ಷಿಣ) 


ಸಹಾಯಕ ಕೃಷಿ ನಿರ್ದೇಶಕರು (ಡಿಆರ್‌ಜಿ) ಸುಜಲಾ, 
ಹೆಚ್ಚುವರಿ ಜಿಲ್ಲಾ ಜಲಾನಯನ ಅಬಿವೃದ್ಧಿ ಅದಿಕಾರಿಗಳ 
ಕಛೇರಿ, ಮಧುಗಿರಿ 





32 | ಜಾಲಿಂದರ್‌ ಗುಂಡಪ್ಪ, 
ಜಂಟಿ ಕೃಷಿ ನಿರ್ದೇಶಕರ ಕಛೇರಿ, ಬೀದರ್‌. 


ಸಹಾಯಕ ಕೃಷಿ ನಿರ್ದೇಶಕರು, 
ಔರಾದ್‌. 





33 | ವೈ.ವೈ. ಕೊಡತಗೇರಿ, 
ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ರೋಣ. 


ಸಹಾಯಕ ಕೃಷಿ ನಿರ್ದೇಶಕರು ರೋಣ. ಶ್ರೀ ಜಿಯಾವುಲ್ಲಾ 
ಇ ವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 





34 ಕೆ. ಕೃಷ್ಣಮೂರ್ತಿ, 
ಜಲಾನಯನ ಅಬಿವೃದ್ಧಿ ಇ ಲಾಖೆ, ತೀರ್ಥಹಳ್ಳಿ 


ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಬಿವೃದ್ಧಿ 
ಇ ಲಾಖೆ, ಹಾವೇರಿ - ಶ್ರೀ ನರಸಿಂಹಮೂರ್ತಿ ಇ ವರ 
ವರ್ಗಾವಣೆಯಿಂದತೆರವಾದ ಸ್ಥಾನದಲ್ಲಿ 





35 | ಆರ್‌. ಕಮಲನಾಂಯಕ್‌, 
ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, ಸಾಗರ. 


ಸಹಾಯಕ ಕೃಷಿ ನಿರ್ದೇಶಕರು, 
ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆ 





36 | ಶಿವನಾಗಪ್ಪ, ಸಹಾಯಕ ಕೃಷಿ ನಿರ್ದೇಶಕರ ಕಛೇರಿ, 
ಬೆಂಗಳೂರು ಉತ್ತರ ತಾ: 


ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಬಿವೃದ್ಧಿ 
ಇ ಲಾಖೆ, ಉಡುಪಿ 





37 ಶ್ರೀರಾಮಯ್ಯ, ಜಲಾನಯನ ಅಬಿವೃದ್ಧಿ ಇ ಲಾಖೆ, 
ಕೇಂದ ಕಛೇರಿ ಬೆಂಗಳೂರು 











ಸಹಾಯಕ ಕೃಷಿ ನಿರ್ದೇಶಕರು, ಜಲಾನಯನ ಅಬಿವೃದ್ಧಿ 
ಇ ಲಾಖೆ, ಮಂಗಳೂರು 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1908 


ಜಿ.ಕೆ. ಗುರಾಣಿ 


ಸರ್ಕಾರದ ಅದೀನ ಕಾರ್ಯದರ್ಶಿ, ಕೃಷಿ ಮತ್ತು ತೋಟಗಾರಿಕೆ ಇ ಲಾಖೆ 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ವಾಕ್ಯ 98 ಕೈಸೇವಿ 2004, ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌ 2004 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಜಂಟಿ ನಿರ್ದೇಶಕರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ, 
ತಕ್ಸಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶವಾಗುವವರೆಗೆ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆ 


ಮತ್ತು ಸ್ಥಳಗಳಿಗೆ ವರ್ಗಾಯಿಸಿ ನೇಮಿಸಿದೆ. 








ಕ್ರ.ಸಂ. ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಸ್ಥಳ 
1 2 


ವರ್ಗಾಯಿಸಿ/ ನಿಯೋಜಿಸಿದ ಸ್ಥಳ ಮತ್ತು ಹುದ್ದೆ 
3 





1. ಶ್ರೀ ಎನ್‌.ಎಸ್‌. ಚಂದ್ರಶೇಖರ್‌, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ಯೋಜನಾ ನಿರ್ದೇಶಕರು, ಜಿಲ್ಲಾ ಪಂಚಾಯತ್‌, ಚಿಕ್ಕಮಗಳೂರು. (ಶ್ರೀ ಎನ್‌.ಸಿ. ನಾಗರಾಜ್‌ ಇವರ 


ಮಂಡ್ವ. ಸ್ಲಾನದಲ್ಲಿ) 
ಡಾ ಗ 


























ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೦೪ ೬೩೫ 
1 2 3 
2 ಶ್ರೀ ಹೆಚ್‌. ಮುಕುಂದ ಕೃಷ್ಣೇಗೌಡ, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ತುಮಕೂರು 


ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 
ಹಾಸನ. 


(ಶ್ರೀ ಕೆ.ಎಸ್‌. ಶಿವಸ್ವಾಮಿ ಇವರ ಸ್ಥಾನದಲ್ಲಿ) 





ಶ್ರೀ ಕೆ.ಎಸ್‌. ಶಿವಸ್ವಾಮಿ, 
ಜಂಟಿ ನಿರ್ದೇಶಕರು, 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ತುಮಕೂರು 


ಜಂಟಿ ನಿರ್ದೇಶಕರು (ಯೋಜನೆ), ಕೇಂದ್ರ ಕಛೇರಿ, 
ಬೆಂಗಳೂರು (ಶ್ರೀ ಕಪ್ಪಾಲಿ, ಅಪರ ನಿರ್ದೇಶಕರು (ಯೋಜನೆ) 





ಇವರ ಸ್ಥಳದಲ್ಲಿ) 






































4. ಶ್ರೀ ಕೆ.ಜೆ. ಸುರೇಶ್‌, ಜಂಟಿ ನಿರ್ದೇಶಕರು, ಜಿಲ್ಲಾ ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮಂಡ್ಯ. 
ಕೈಗಾರಿಕಾ ಕೇಂದ್ರ, ಚಾಮರಾಜನಗರ (ಇಲ್ಲಿ ಖಾಲಿ ಇರುವ ಹುದ್ದೆ) 

5. ಶ್ರೀ ಕೆ.ಪಿ. ಪರಮೇಶ್ವರಪ್ಪ, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, 

(ನೇಮಕಾತಿ ನಿರೀಕ್ಬಣೆಯಲ್ಲಿ) ಚಾಮರಾಜನಗರ. (ಶ್ರೀ ಕೆ.ಜೆ. ಸುರೇಶ್‌ ಇವರ ಸ್ಥಳದಲ್ಲಿ) 

6. ಶ್ರೀ ಸಿ.ಆರ್‌. ಚಂದ್ರಶೇಖರ್‌, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬೆಂಗಳೂರು 
ವೈಜ್ಞಾನಾಧಿಕಾರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ (ನಗರ). (ಶ್ರೀ ಹೆಚ್‌. ರಾಮಕೃಷ್ಣೇ ಗೌಡ ಇವರ ಸ್ಥಳದಲ್ಲಿ) 
ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ. 

7. ಶ್ರೀ ಭುವನೇಂದ್ರ ಪ್ರಸಾದ್‌, ಯೋಜನಾ ನಿರ್ದೇಶಕರು, ಜಿಲ್ಲಾ ಪಂಚಾಯತ್‌, ಬೆಂಗಳೂರು 
ಯೋಜನಾ ನಿರ್ದೇಶಕರು, ಜಿಲ್ಲಾ ಪಂಚಾಯತ್‌, (ಗ್ರಾಮಾಂತರ), ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ಚಾಮರಾಜನಗರ. ರಾಜ್‌ ಇಲಾಖೆ ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ 

ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

8. ಅಬ್ದುಲ್‌ ಮುಜೀಬ್‌, ಜಂಟಿ ನಿರ್ದೇಶಕರು, ಬಂಡವಾಳ ಹಿಂತೆಗೆಯುವಿಕೆ ಹಾಗೂ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ತೆಂಗಿನ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಬೆಂಗಳೂರು 
ನಾರಿನ ಅಭಿವೃದ್ಧಿ ನಿಗಮ ನಿಯಮಿತ, (ಶ್ರೀ ಹೆಚ್‌.ವಿ. ರಘುರಾಂ ಇವರ ಸ್ಥಳದಲ್ಲಿ) 
ಬೆಂಗಳೂರು. ಇಲ್ಲಿಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು 

ಸಿ.ಆ.ಸು.ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

9. ಶ್ರೀ ಅಬ್ದುಲ್‌ ಅಜೀಜ್‌, ವೈಜ್ಞಾನಾಧಿಕಾರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, 
(ನೇಮಕಾತಿ ನಿರೀಕ್ಬಣೆಯಲ್ಲಿ) ಬಹುಮಹಡಿ ಕಟ್ಟಡ, ಬೆಂಗಳೂರು. 

(ಶ್ರೀ ಸಿ.ಆರ್‌. ಚಂದ್ರಶೇಖರ್‌ ಇವರ ಸ್ಥಳದಲ್ಲಿ) ಈ ಹುದ್ದೆಗೆ 
ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

10. ಶ್ರೀ ಹೆಚ್‌.ಸಿ ರಘುರಾಂ, ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ವಿದ್ಯುತ್‌ ಕಾರ್ಹಾನೆ, 
ಜಂಟಿ ನಿರ್ದೇಶಕರು, ಬಂಡವಾಳ ಹಿಂತೆಗೆಯುವಕೆ | ಬೆಂಗಳೂರು. 
ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, 
ಬೆಂಗಳೂರು. 

11. ಶ್ರೀ ಡಿ.ಎಸ್‌. ವಿಶ್ವನಾಥ್‌, ಜಂಟಿ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಚರ್ಮ 
ಬಂಡವಾಳ ಹಿಂತೆಗೆಯುವಿಕೆ ಹಾಗೂ ಸಾರ್ವಜನಿಕ ಕೈಗಾರಿಕೋದ್ಯಮ ನಿಗಮ ನಿಯಮಿತ, ಬೆಂಗಳೂರು. 
ಉದ್ದಿಮೆಗಳ ಇಲಾಖೆ, (ಶ್ರೀ ಇಂದ್ರರಾಜ್‌ ಅರಸ್‌ ಇವರ ಸ್ಥಳದಲ್ಲಿ) 

12. | ಶ್ರೀ ಹೆಚ್‌. ರಾಮಕೃಷ್ಣೇ ಗೌಡ, ವ್ಯವಸ್ಥಾಪಕ ನಿರ್ದೇಶಕರು, 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕರ್ನಾಟಕ ತೆಂಗಿನ ನಾರಿನ ಅಭಿವೃದ್ಧಿ ನಿಗಮ ನಿಯಮಿತ, 
ಬೆಂಗಳೂರು (ನಗರ). ಬೆಂಗಳೂರು. (ಶ್ರೀ ಅಬ್ದುಲ್‌ ಮುಜೀಬ್‌ ಇವರ ಸ್ಥಳದಲ್ಲಿ) 

13. ಶ್ರೀ ಅನಿಲ್‌ ಉಪ್ಪಿನ್‌, ಜಂಟಿ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬಳ್ಳಾರಿ. 
(ನೇಮಕಾತಿಯ ನಿರೀಕ್ಷಣೆಯಲ್ಲಿ) (ಇಲ್ಲಿ ಖಾಲಿ ಇರುವ ಹುದ್ದೆ) 

14. ಶ್ರೀ ಇಂದ್ರರಾಜ್‌ ಅರಸ್‌, ಜಂಟಿ ನಿರ್ದೇಶಕರು, ಬಂಡವಾಳ ಹಿಂತೆಗೆಯುವಿಕೆ ಹಾಗೂ 
ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಚರ್ಮ ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಬೆಂಗಳೂರು. 
ಕೈಗಾರಿಕೋದ್ಯಮ ನಿಗಮ ನಿಯಮಿತ, (ಶ್ರೀ ಡಿ.ಎಸ್‌. ವಿಶ್ವನಾಥ್‌ ಇವರ ಸ್ಥಳದಲ್ಲಿ) ಈ ಹುದ್ದೆಗೆ 
ಬೆಂಗಳೂರು. ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು 

ಸಿ.ಆ.ಸು.ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

15. ಶ್ರೀ ಬಿ. ರಮೇಶ್‌, ಜಂಟಿ ನಿರ್ದೇಶಕರು, ತಾಂತ್ರಿಕ ಅಧಿಕಾರಿ, ಕರ್ನಾಟಕ ವಿದ್ಯುತ್‌ಚ್ಛಕ್ತಿ ನಿಯಂತ್ರಣ 
(ನೇಮಕಾತಿ ನಿರೀಕ್ಬಣೆಯಲ್ಲಿ) ಆಯೋಗ, ಬೆಂಗಳೂರು ಈ ಹುದ್ದೆಗೆ ನೇಮಿಸುವ ಸಲುವಾಗಿ 

ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

16. ಶ್ರೀ ಎನ್‌.ಸಿ. ನಾಗರಾಜ್‌, ಜಂಟಿ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾಸನ. 








ಜಿಲ್ಲಾ ಕೈಗಾರಿಕಾ ಕೇಂದ್ರ, ಚಿಕ್ಕಮಗಳೂರು. 





(ಶ್ರೀ ಮುಕುಂದಕೃಷ್ಣೇ ಗೌಡ ಇವರ ಸ್ಥಳದಲ್ಲಿ) 








೬೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೯, ೨೦೦೪ ಭಾಗ - ೨ 





ನಿಯೋಜಿಸಲ್ಪಟ್ಟ ಅಧಿಕಾರಿಯು ಮರು ನೇಮಕಾತಿ ಆದೇಶ ಹೊಂದುವವರೆಗೆ ಹಾಲಿ ಹುದ್ದೆಯಿಂದ ಪದಮುಕ್ತ 
ಗೊಳ್ಳತಕ್ಕದ್ದಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ, 
ಪದ್ಮಾವತಿ 
ಪಿ.ಆರ್‌. 1915 ಸರ್ಕಾರದ ಅಧೀನ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು). 
HIGH COURT OF KARNATAKA 
NOTIFICATION No. GOB(1)14(140)/2003, Bangalore, Dated: 19th November 2004 
Sri Rudragouda S. Patil, Presiding Officer, Labour Court, Gulbarga is permitted to surrender 30 
days of Earned leave from 2.7.2004 to 31.7.2004 (bdi) for the block period of 2003-04 
The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 
By Order of the High Court, 
R. RANGASWAMY 
P.R. 1918 Assistant Registrar. 
HIGH COURT OF KARNATAKA 
NOTIFICATION No. GOB(1)15(159)/2003, Bangalore, Dated: 20th November 2004 
Sri B.M. Mallikarjunaiah, Civil Judge (Sr.Dn.) and Prl. JMFC, Sirsi is permitted to surrender 30 
days of Earned leave from 1.12.2004 to 30.12.2004 (bdi) for the block period of 2003-04 
The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 
By Order of the High Court, 
R. RANGASWAMY 
P.R. 1919 Assistant Registrar. 
HIGH COURT OF KARNATAKA 
NOTIFICATION No. GOB(1)3/2004, Bangalore, Dated: 22nd November 2004 
The Presiding Officer of the Court of Il Addl. Civil Judge (Jr.Dn.), Karkala, is concurrently 
appointed as the Presiding Officer of the Court of Addl. Civil Judge (Jr.Dn.) and JMFC., Karkala, (vacant 
court), with effect from the date of relief of Sri Mohammed Mujeer Ulla C.G. and until further orders. 
By Order of the High Court, 
N. ANANDA 
P.R. 1920 Registrar General. 
HIGH COURT OF KARNATAKA 
NOTIFICATION No. GOB(1)3/2004, Bangalore, Dated: 22nd November 2004 
Sri D. Kambe Gowda, Civil Judge (Jr.Dn.) and JMFC., Honnavar, is transferred and posted as 
Civil Judge (Jr.Dn.) and JMFC., Bhatkal, during the Maternity Leave period of Smt. Srimathi Krishna 
Tarimane, Civil Judge (Jr.Dn.) and JMFC., Bhatkal, to take effect immediately. 
By Order of the High Court, 
N. ANANDA 
P.R. 1921 Registrar General. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಕಾಇ 39 ಕಾಬಾಸೇ 2004, ಬೆಂಗಳೂರು, ದಿನಾಂಕ: 23ನೇ ನವೆಂಬರ್‌ 2004 
ಕಾರ್ಯಾನೆ ಮತ್ತು ಬಾಯ್ದರುಗಳ ಇಲಾಖೆಯ ಕೇಂದ್ರ ಕಛೇರಿಯಲ್ಲಿ ಖಾಲಿ ಇರುವ ಗ್ರೂಪ್‌ ಬಿ ವೃಂದದ (ವೇತನ ಶ್ರೇಣಿ 
ರೂ.5575-10620) ಪತ್ರಾಂಕಿತ ವ್ಯವಸ್ಥಾಪಕರ 2 ಹುದ್ದೆಗಳನ್ನು ಈ ಕೆಳಕಂಡ ಅಧಿಕಾರಿಗಳಿಗೆ ಸ್ಥಾನಪನ್ನಾ ಮುಂಬಡ್ತಿ ನೀಡಿ ಅವರ ಹೆಸರಿನ ಮುಂದೆ 
ಕಾಣಿಸಿದ ಹುದ್ದೆ ಮತ್ತು ಸ್ಥಳದಲ್ಲಿ ಕಾರ್ಯನಿರ್ವಹಿಸಲು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶ ಹೊರಡಿಸುವವರೆಗೆ 
ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 


























ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪದನಾಮ ವರ್ಗಾವಣೆ ಮಾಡಲಾದ ಸ್ಥಳ 
1 ಶ್ರೀ ಕೃಷ್ಣ, (ಪರಿಶಿಷ್ಟ ಜಾತಿ), ಪತ್ರಾಂಕಿತ ವ್ಯವಸ್ಥಾಪಕರು (ಕೇಂದ್ರ ಕಛೇರಿಯಲ್ಲಿ 
ಅಧೀಕ್ಷಕರು, ಕಾರ್ಲಾನೆ ಮತ್ತು ಬಾಯ್ದರುಗಳ ಇಲಾಖೆ ಖಾಲಿಯಿರುವ ಸ್ಥಳಕ್ಕೆ 
2 ಶ್ರೀ ಪಿ. ಓಬಳೇಸುಲು, (ಪರಿಶಿಷ್ಟ ಪಂಗಡ) ಕಾರ್ಯನಿರ್ವಾಹಕ ಹಾಗೂ ಆಡಳಿತ ಪತ್ರಾಂಕಿತ ವ್ಯವಸ್ಥಾಪಕರು (ಕೇಂದ್ರ ಕಛೇರಿಯಲ್ಲಿ 
ಸಹಾಯಕರು, ಕಾರ್ಯಾನೆ ಮತ್ತು ಬಾಯ್ದರುಗಳ ಇಲಾಖೆ. ಖಾಲಿಯಿರುವ ಸ್ಥಳಕ್ಕೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಮಲಾಕುಮಾರಿ 


ಪಿ.ಆರ್‌. 1924 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ (ಕಾರ್ಯ್ಪಾನೆ ಮತ್ತು ಬಾಯ್ದರುಗಳು). 


